Kerala Gazette No. 9 dated 27th February, 2018 . 
PART I 


Section iji 


सत्यमेव जयते 


PAG 
9069 


GOVERN 


ಅತಿಕಾ 


/ 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ - ಬಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 17610 / ಲೆಗ್ , ಬಿ1 / 2016/ ಕಾನೂನು, ತಿರುವನಂತಪುರಂ , 


2016 ನವೆಂಬರ್‌29, 

1192 ವೃಶ್ಚಿಕ 14/ 
1938 ಅಗ್ರಹಾಯನ 8. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನ ಸಭೆಯು ಮಂಜೂರು 
ಮಾಡಿದಂತಹ ಮಸೂದೆಗೆ 2016 ನವೆಂಬರ್ 28ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ 
ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G , 9/ 2017 / GPC. 


2016 ರ 22ನೇ ಅಧಿನಿಯಮ 
2016ರ ಕೇರಳ ದೇವಸ್ವಂ ನೇಮಕಾತಿ ಮಂಡಳಿ (ತಿದ್ದುಪಡಿ) ಅಧಿನಿಯಮ 
2015ರ ಕೇರಳ ದೇವಸ್ವಂ ನೇಮಕಾತಿ ಮಂಡಳಿ ಅಧಿನಿಯಮವನ್ನು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ. 2015ರ ಕೇರಳ ದೇವಸ್ವಂ ನೇಮಕಾತಿ ಮಂಡಳಿ ಅಧಿನಿಯಮವನ್ನು ಇನ್ನು 
ಮುಂದಿನ ಅಗತ್ಯಗಳಿಗಾಗಿ ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೇಳನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1 ) ಈ ಅಧಿನಿಯಮವನ್ನು 2016ರ 
ಕೇರಳ ದೇವಸ್ವಂ ನೇಮಕಾತಿ ಮಂಡಳಿ (ತಿದ್ದುಪಡಿ) ಅಧಿನಿಯಮವೆಂದು ಕರೆಯಬಹುದು. 

(2 ) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. ವಿಭಾಗ 3ರ ತಿದ್ದುಪಡಿ. 2015ರ ಕೇರಳ ದೇವಸ್ವಂ ನೇಮಕಾತಿ ಮಂಡಳಿ 
ಅಧಿನಿಯಮದ ( 2015ರ 16) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ( 3) ನೇ ವಿಭಾಗದಲ್ಲಿ (3) ನೇ ಉಪ- ವಿಭಾಗದ ಬದಲು ಈ ಕೆಳಗಿನ 
ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

“(3) ಮಂಡಳಿಯಲ್ಲಿ ಸರಕಾರಿ ನಾಮನಿರ್ದೇಶಿತ ಹಿಂದು ಮತಕ್ಕೊಳಪಟ್ಟ ಹಾಗೂ 
ದೇವರ ಮೇಲೆ ಮತ್ತು ಕ್ಷೇತ್ರಾಚಾರಗಳಲ್ಲಿ ನಂಬಿಕೆಯಿರುವವರಾದ ಚೇರ್‌ಪರ್ಸನ್ ಹಾಗೂ 
ಇಬ್ಬರು ಸದಸ್ಯರುಗಳು ಇರತಕ್ಕದ್ದಾಗಿದೆ. ಜಿಲ್ಲಾ ನ್ಯಾಯಾಧೀಶರುಗಳಾಗಿದ್ದ ಅಥವಾ 
ಆಗಿರುವಂತಹ ಅಥವಾ ಜಿಲ್ಲಾ ನ್ಯಾಯಾಧೀಶರುಗಳಾಗಿ ನೇಮಕಾತಿಗೊಳ್ಳಲು ಯೋಗ್ಯತೆ ಇರುವ 
ಒಬ್ಬರನ್ನು ಚೇರ್‌ಪರ್ಸನಾಗಿ ನೇಮಿಸತಕ್ಕದ್ದು. ಸದಸ್ಯರಲ್ಲಿ ಒಬ್ಬರು ಮಹಿಳೆ ಹಾಗೂ ಒಬ್ಬರು 
ಪರಿಶಿಷ್ಟ ಜಾತಿಗೆ ಅಥವಾ ಪರಿಶಿಷ್ಟಗೋತ್ರ ವರ್ಗಕ್ಕೆ ಒಳಪಡುವ ವ್ಯಕ್ತಿಯಾಗಿರತಕ್ಕದ್ದು. 
ಸದಸ್ಯರುಗಳು , ಉದ್ಯೋಗಕ್ಕೆ ಸಂಬಂಧಿಸಿದ ಅಥವಾ ಸೇವೆಗೆ ಸಂಬಂಧಿಸಿದ ಅಥವಾ 
ಆಡಳಿತಾತ್ಮಕವಾದಂತಹ ವಿಷಯಗಳನ್ನು ನಿರ್ವಹಿಸಲು ಅನುಭವ ಇರುವವರಾಗಿರತಕ್ಕದ್ದು. 


52 


3 . ವಿಭಾಗ 5ರ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 5ನೇ ವಿಭಾಗದ ( 1) ನೇ 
ಉಪ- ವಿಭಾಗದ ಬದಲು ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 


(1 ) ಚೇರ್‌ಪರ್ಸನ್ ಮತ್ತು ಇತರ ಸದಸ್ಯರುಗಳಿಗೆ ಅವರು ಅಧಿಕೃತ ಸ್ಥಾನವನ್ನು 
ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಾವಧಿ ಪೂರ್ತಿಕರಿಸುವ ತನಕ ಅಧಿಕೃತ 
ಸ್ಥಾನವನ್ನು ವಹಿಸಬಹುದಾಗಿದೆ. ”. 


4. ವಿಭಾಗ 8ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 8ನೇ ವಿಭಾಗದ ( 4) ನೇ 
ಉಪ- ವಿಭಾಗದಲ್ಲಿ ನಾಲ್ಕು ” ಎಂಬ ಪದದ ಬದಲು “ಎರಡು ” ಎಂಬ ಪದವನ್ನು 
ಸೇರಿಸತಕ್ಕದ್ದು. 

5 . ಮಂಡಳಿಯಲ್ಲಿನ ಅಸ್ತಿತ್ವದಲ್ಲಿರುವ ಚೇರ್‌ಪರ್ಸನ್ ಹಾಗೂ ಸದಸ್ಯರುಗಳಿಗೆ 
ಸಂಬಂಧಿಸಿದ ವಿಶೇಷ ಉಪಬಂಧ. ಪ್ರಧಾನ ಅಧಿನಿಯಮದಲ್ಲಿ ವಿರುದ್ಧವಾಗಿ ಏನೇ 
ಒಳಗೊಂಡಿದ್ದರೂ , ಮಂಡಳಿಯಲ್ಲಿ ಅಸ್ತಿತ್ವದಲ್ಲಿರುವ ಚೇರ್‌ಪರ್ಸನ್ ಹಾಗೂ ಸದಸ್ಯರುಗಳ 
ಅಧಿಕೃತ ಸ್ಥಾನವು 2016ರ ಕೇರಳ ದೇವಸ್ವಂ ನೇಮಕಾತಿ ಮಂಡಳಿ ( ತಿದ್ದುಪಡಿ) 
ಅಧಿನಿಯಮದ ಪ್ರಾರಂಭ ದಿನಾಂಕದಿಂದ ಮುಕ್ತಾಯಗೊಳ್ಳುವುದಾಗಿದೆ. 


